KA BG-GPO/ 2515/WPP-47 / 2009-2011 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೬, ೨೦೧೦ (ಮಾರ್ಗಶಿರ ೨೫, ಶಕ ವರ್ಷ ೧೯೩೨) | ಸಂಚಿಕೆ ೪೯ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
No: GOB(I) 3/2010, Bangalore, Dated 9th November, 2010 


The Presiding Officers of the Courts mentioned at Column No. 1 below, is concurrently appointed as the Presiding 
Officers of the Courts mentioned at Column No. 2, with effect from 08-11-2010 and until further orders :- 





Designation of the Presiding Officer 


Name of the Courts to which concurrent appointment is 
made 





ಸ 


2 





1. Prl. Il Civil Judge, Bangalore Rural District, 
Bangalore 


Addl.ll Civil Judge, Bangalore Rural District, Bangalore 





2. Civil Judge and JMFC., Anekal 


Addl. Civil Judge and JMFC., Anekal 





3. Civil Judge and JMFC., Hosakote 


Addl. Civil Judge and JMFC., Hosakote 





4. Civil Judge and JMFC., Devanahalli 


Addl. Civil Judge and JMFC., Devanahalli 





5. Senior Civil Judge, Doddaballapura 








Addl. Civil Judge and JMFC., Doddaballapura 








By Order of the High Court, 
R.B. BUDIHAL, 
Registrar General 


NOTIFICATION 
No: GOB(I) 3/2010, Bangalore, Dated 9th November, 2010 


The Presiding Officers of the Courts mentioned at Column No. 1 below, is concurrently appointed as the Presiding 
Officers of the Courts mentioned at Column No. 2, with effect from 08-11-2010 and until further orders :- 





Designation of the Presiding Officer 


Name of the Courts to which concurrent appointment is 
made 





ಸ 


2 





1. Prl. ICivil Judge and JMFC., Bellary 


Ill Addl.Civil Judge, Bellary 





2. Civil Judge and JMFC., Hadagali 


Civil Judge and JMFC., Hagaribommanahalli 
(with a direction to itinerate the said court for three days 
in a week) 





3. Prl. Civil Judge and JMFC., Hospet 


Addl. Civil Judge and JMFC., Hospet 





4. Addl. Civil Judge and JMFC., Bellary 








Civil Judge and JMFC., Siraguppa 
(with a direction to itinerate the said court for three days 
in a week) 








By Order of the High Court, 
R.B. BUDIHAL, 
Registrar General 


(೬೫೭) 


೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ಭಾಗ-೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 604 SAS 2010(P), Bangalore, Dated 10th November, 2010 


1. Sri V.B. Patil. LA.S (KN 97), Secretary, Karnataka Public Service Commission is transferred with immediate 
effect and posted until further orders as Director of Agriculture Marketing, vice Sri C. Ramachandra, IAS, 
transferred. 


2. Sri G. Ramachandra, IAS (KN 98), Director of Agriculture Marketing is transferred with immediate effect and 
posted until further orders as Member Secretary, Third State Finance Commission Report Implementation Task 
Force Committee, Banga!ore in the existing vacancy. 


3. Sri Pankaj Kumar Pandey, IAS (KN 2000), Deputy Commissioner, Shimoga District is transferred with 
immediate effect and his services are placed at the disposal of Energy Department until further orders for being 
posted as.Managing Director, Hubli Electricity Supply Company Limited, (HESCOM), Hubli, in the existing 
vacancy. 


4. Sri V.Ponnuraj. 1.4.5 (KN 2000), waiting for posting is posted with immediate effect and until further orders as 
Deputy Commissioner, Shimoga District, vice Sri Pankaj Kumar Pandey, IAS transferred 


By Order and in the name of the Governor of Karnataka, 
K.G. ANANTHA, 
Under Secretary to Government, 
P.R. 1637 DP & AR (Services). 


NOTIFICATION 
No. DPAR 604 SAS 2010(P), Bangalore, Dated 24 November, 2010 


The orders issued in Government Notification of even number dated 29-10-2010 posting Sri V.B.Patil, IAS as Director 
of Agriculture Marketing is cancelled and the officer is continued until further orders as Secretary, Karnataka Public Service 
Commission. Consequently, Sri G.Ramachandra, IAS is continued until further orders as Director of Agriculture Marketing. 

The orders issued in Government Notification of even number dated 20-10-2010 posting Sri V. Ponnuraj, IAS as 
Deputy Commissioner, Shimoga District is cancelled. Consequently, Sri Pankaj Kumar Pandey, IAS is continued until further 
orders as Deputy Commissioner, Shimoga District. Therefore, the orders posting Sri Pankaj Kumar Pandey, IAS as Managing 
Director, HESCOM, vide Government Notification of even number dated 28-10-2010 stands cancelled. 

The orders issued in Government Notification of even number dated 29-10-2010 posting Sri P.Shivashankar, (RD & 
PR Services), as Chief Executive Officer, Zilla Panchanyat, Shimoga is cancelled and the officer is continued until further 
orders as Chief Executive Officer, Zilla Panchayat, Mangalore. 

By Order and in the name of the Governor of Karnataka, 
K.G. ANANTHA, 
Deputy Secretary to Government, 
P.R. 1638 DP & AR (Services). 


NOTIFICATION 
No. DPAR 604 SAS 2010, Bangalore, Dated 8th November, 2010 


Sri Chakravarthi Mohan, IAS (KN 99,) Director, Pre-University Education is placed in additional charge of the post of 


Managing Director, Mysore Sugar Company Limited, Bangalore with immediate effect and until further orders. 
By Order and in the name of the Governor of Karnataka, 


K.G. ANANTHA, 
Under Secretary to Government, 
P.R. 1639 DP & AR (Services-l). 
ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಇ 191 ಎಲೆಸೇ 2010, ಬೆ೦ಗಳೂರು, ದಿನಾಂಕ: 28ನೇ ಅಕ್ಟೋಬರ್‌, 2010 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 ರ ನಿಯಮ 96(2) ರ ಪ್ರಕಾರ ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ 
ಈ ಕೆಳಕಂಡ ಅಧಿಕಾರಿಗಳು ಅವರ ಹೆಸರಿನ ಮುಂದೆ ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ 
ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದೆ. 
ಕ್ರಮ 
ಸಂಖ್ಯೆ 





ವಯೋನಿವೃತ್ತಿ 


ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಜನ್ಮ ದಿನಾಂಕ ಸ 











ಗ್ರೂಪ್‌ "ಎ' ಅಧಿಕಾರಿಗಳು 
ಯಾರು ಇರುವುದಿಲ್ಲ 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ೬೫೯ 








ಗ್ರೂಪ್‌ “ಬಿ' ಅಧಿಕಾರಿಗಳು 


ಶ್ರೀ ಎಸ್‌.ಡಿ. ಡೇನಿಯಲ್‌, ಸಹಾಯಕ ನಿರ್ದೇಶಕರು, 
1 28-01-1951 31-01-2011 
ನಿಯಮ 441, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿ. ಬೆಂಗಳೂರು 








ಶ್ರೀ ಡಿ. ಬಿ. ಇನಾಂದಾರ್‌, ಸಹಾಯಕ ನಿರ್ದೇಶಕರು, ಬೆಳಗಾವಿ ಉಪವಿಭಾಗ, 


15-01-1951 31-01-2011 
ಬೆಳಗಾವಿ 





ಶ್ರೀ ಎಸ್‌. ಜಗದೇವಪ್ಪ ಸಹಾಯಕ ನಿರ್ದೇಶಕರು, ಸಿಂಧನೂರು ಉಪವಿಭಾಗ, 
ಸಿಂಧನೂರು 


20-02-1951 28-02-2011 





4 (ಶ್ರೀ ಶರಣೇಗೌಡ, ಸಹಾಯಕ ನಿರ್ದೇಶಕರು, ಬಳ್ಳಾರಿ ಉಪ ವಿಭಾಗ, ಬಳ್ಳಾರಿ 25-02-1951 28-02-2011 
ಶ್ರೀ ಪಿ. ವೆಂಕಟಾಚಲಯ್ಯ, ಸಹಾಯಕ ನಿರ್ದೇಶಕರು, (ಲೆಕ್ಕ ಪರಿಶೋಧನೆ-2), 























5 09-05-1951 31-05-2011 
ನಿರ್ದೇಶಕರ ಕಛೇರಿ, ಬೆ೦ಗಳೂರು 
ಶ್ರೀ ಎಂ.ಎನ್‌. ಇದಲಗಿ, ಸಹಾಯಕ ನಿರ್ದೇಶಕರು, ಜಮಖಂಡಿ ಉಪವಿಭಾಗ, 

6 4 5 01-06-1951 31-05-2011 
ಜಮಖಂಡಿ 
ಶ್ರೀ ಕೆ.ಎಲ್‌. ಲಮಾಣಿ, ಸಹಾಯಕ ನಿರ್ದೇಶಕರು, ಬಾಗಲಕೋಟೆ ಉಪವಿಭಾಗ, 

7 WN 01-06-1951 31-05-2011 
ಬಾಗಲಕೋಟೆ 
ಶ್ರೀ ಬಿ. ಚಂದ್ರಾನಾಯಕ್‌, ಸಹಾಯಕ ನಿರ್ದೇಶಕರು, ಹರಪನಹಳ್ಳಿ ಉಪವಿಭಾಗ, 

8 i ಸ 12-08-1951 31-08-2011 
ಹರಪನಹಳ್ಳಿ 
ಶ್ರೀ ಜಿ. ಕೃಷ್ಣನಾಯಕ್‌, ಸಹಾಯಕ ನಿರ್ದೇಶಕರು, ಕೊಡಗು ಉಪವಿಭಾಗ, 

9 04-08-1951 31-08-2011 
ಮಡಿಕೇರಿ 
ಶ್ರೀ ಜಿ.ಎನ್‌. ನಾಗರಾಜರಾವ್‌, ಸಹಾಯಕ ನಿರ್ದೇಶಕರು, (ತನಿಖೆ ಮತ್ತು 

10 ಸ್‌ ಷ್ಟ 19-10-1051 31-10-2011 
ಪರಿಶೀಲನಾ ಘಟಕ-2) ನಿರ್ದೇಶಕರ ಕಛೇರಿ, ಬೆ೦ಗಳೂರು 
ಶ್ರೀ ಎಸ್‌.ಆರ್‌. ಶಿವಾನಂದಮೂರ್ತಿ, ಸಹಾಯಕ ನಿರ್ದೇಶಕರು, (ತನಿಖೆ ಮತ್ತು 

1] ಇ 14-10-1051 31-10-2011 

















ಪರಿಶೀಲನಾ ಘಟಕ-2) ನಿರ್ದೇಶಕರ ಕಛೇರಿ, ಬೆ೦ಗಳೂರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1640 ಸಹಕಾರ ಇಲಾಖೆ 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 98 ಸಮನ್ವಯ 2010, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್‌, 2010 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್‌ 604 ಎಸ್‌ಎಎಸ್‌ 2010 (ಭಾ) ದಿನಾಂಕ : 
10-11-2010ರಲ್ಲ ಶ್ರೀ ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ. (ಕೆಎನ್‌ 2000), ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ ಇವರ ಸೇವೆಯನ್ನು ಹಿಂಪಡೆದು 
ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ನೇಮಕ ಮಾಡಲು 
ಇವರ ಸೇವೆಯನ್ನು ಇಂಧನ ಇಲಾಖೆಗೆ ನೀಡಲಾಗಿದೆ. ಅದರಂತೆ, ಶ್ರೀ ಪಂಕಜ್‌ ಕುಮಾರ್‌ ಪಾಂಡೆ, ಭಾ.ಆ.ಸೇ. ಇವರನ್ನು ಹುಬ್ಬಳ್ಳಿ ವಿದ್ಯುತ್‌ 

ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಮರುಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್‌.ಬಿ.ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1641 ಇಂಧನ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಮಮ 35 ಎಸ್‌ಜೆಡಿ 2010, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್‌, 2010 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಈ ಕೆಳಕಂಡ ಪರಿವೀಕ್ಷಣಾಧಿಕಾರಿ ದರ್ಜೆ-1ರ ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 14050-25050ರ ವೇತನ ಶ್ರೇಣಿಯ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ 
ಭವಿಷ್ಯವರ್ತಿಯಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 















































ಕರ್ನಾಟಕ ರೇಷ್ಮೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 265 ರೇಉನಿ 2010, ಬೆಂಗಳೂರು, ದಿನಾಂಕ: 11ನೇ ನವೆಂಬರ್‌, 2010 


೬೬೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ಭಾಗ-೨ 
ಕಮ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಪ್ರಸ್ತುತ 
An ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಸ್ಥಳ ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಸ್ಥಳ 
A 
ರ | ಶ್ರೀ/ಶ್ರೀಮತಿ 
1 ಹೆಚ್‌.ಎಸ್‌. ಶೇಖರಪ್ಪ, ಪರಿವೀಕ್ಷಣಾಧಿಕಾರಿ ಜರ 1 
ಅಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತಿ ಇಲಾಖೆ ಹು 
ಮಕ್ತಳ ಅಭಿವೃದ್ದಿ ಇಲಾಖೆ, ಉಡುಪಿ) 4 
ಪು ಹ ಮ 
2 ದ್ಯಾವೇಗೌಡ, ಪರಿವೀಕ್ಷಣಾಧಿಕಾರಿ ದರ್ಜೆ-1, (ನಿಯಮ ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
32ರಡಿ ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮಹು- ಮಕಳ ಈದ ದಿ ಇಲಾಖ ಚತೆದೆಗಲ 
ಮಹಿಳಾ ಮತ್ತು ಮಕ್ತಳ ಅಭಿವೃದ್ದಿ ಇಲಾಖೆ, ಚಿತ್ರದುರ್ಗ) ಮಂ ಕ ಲ" ಸ 
3 ಎನ್‌. ಬಸವರಾಜಪ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, 
(ನಿಯಮ-32ರಡಿ ನಿರೂಪಣಾಧಿಕಾರೆ, ಉಪ ನಿರ್ದೇಶಕರ | ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿವಮೊಗ್ಗ 
ಶಿವಮೊಗ್ಗ) 
4 ಎಂ.ವಿ. ಜಯರಾಮ್‌, ಅಧೀಕ್ಷಕರು, (ನಿಯಮ-32ರಡಿ ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಸ 
ಮತ್ತು ಮಕಳ ಅಭಿವುದ್ದಿ ಇಲಾಖೆ. ಕೊಡಗು) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಡಗು 
5 ರಾಜಮೂರ್ತಿ. ಎಸ್‌. ಪರಿವೀಕ್ಷಣಾಧಿಕಾರಿ ದರ್ಜೆ-1 
(ನಿಯಮ-32ರಡಿ ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ | ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಂಡ್ಯ 
ಮಂಡ) 
6 ವೆಂಕಣ್ಣ ಬಿ. ನಿರೂಪಣಾಧಿಕಾರಿ, (ನಿಯಮ-32ರಡಿ) ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದಿ ಇಲಾಖೆ, ಕೊಪಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೊಪ್ಪಳ 
7 ಅಸ್ಲಾಂ ಅಹಮದ್‌, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ, 
(ನಿಯಮ- -32ರಡಿ ಮಹಿಳಾ ಮಕ್ತು' ಮಕ್ಕಳ ಅಭಿವೃದ್ಧಿ ಉಪ ನಿರ್ದೇಶಕರ ಕಛೇರಿ, 
ಅಧಿಕಾರಿ, ಉಪ ನಿರ್ದೇಶಕರ ಕಛೇರಿ, ಮಹಿಳಾ ಮತ್ತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಮಕ್ತಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ನಗರ) ಬೆಂಗಳೂರು ನೆಗರ 
8 ಸಿ. ಶಿವಸ್ವಾಮಿ, ಪರಿವೀಕ್ಷಣಾಧಿಕಾರಿ ದರ್ಜೆ-1, 
(ನಿಯಮ-32ರಡಿ ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ | ನಿರೂಪಣಾಧಿಕಾರಿ, ಉಪ ನಿರ್ದೇಶಕರ ಕಛೇರಿ, 
ಕಛೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಹಾಸನ 
ಹಾಸನ) 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಕಮಲಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಪಿ.ಆರ್‌. 1642 


ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರಲ್ಲಿ ಪ್ರದತ್ತವಾದ 


ಅಧಿಕಾರದನ್ವಯ ಶ್ರೀಮತಿ ಡಾ| ಎನ್‌. ನಾಗಾಂಬಿಕಾದೇವಿ, ಭಾಆಸೇ., ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು ಇವರನ್ನು 
ಸದರಿ ನಿಗಮದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಪಿ. ಮಣಿವಣ್ಣನ್‌, ಭಾಆಸೇ., ಹಿಂದಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ರೇಷ್ಮೆ ನಿರ್ದೇಶಕರು ಇವರ ಸ್ಥಾನದಲ್ಲಿ ಹಾಗೂ 

ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8(ಎ)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಶ್ರೀಮತಿ ಡಾ| ಎನ್‌. ನಾಗಾಂಬಿಕಾದೇವಿ, ಭಾಆಸೇ., ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರು, ಇವರನ್ನು ಸದರಿ 
ಮಂಡಳಿಯ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಪಿ. ಮಣಿವಣ್ಣನ್‌, ಭಾಆಸೇ., ಹಿಂದಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ 
ರೇಷ್ಮೆ ನಿರ್ದೇಶಕರು ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಭಾರತಿ ಆರ್‌. ನಾಯಕ್‌, 
ಪೀಠಾಧಿಕಾರಿ (ರೇಷೈ 


ಪಿ.ಆರ್‌. 1643 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ೬೬೧ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 259 ಆಸೇವ 2010, ಬೆಂಗಳೂರು, ದಿನಾಂಕ: 2ನೇ ನವೆಂಬರ್‌, 2010 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 258 ಆಸೇವ 2010 ದಿನಾಂಕ: 29-10-2010ರಲ್ಲಿ ಶ್ರೀ ಎ.ಬಿ. ಇಬ್ರಾಹಿಂ, ಕೆ.ಎ.ಎಸ್‌. ಆಯ್ಕೆ ಶ್ರೇಣಿ, 
ಇವರನ್ನು ಆಯುಕ್ತರು, ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು ಹುದ್ದೆಗೆ ನೇಮಿಸಿರುವುದನ್ನು ಮಾರ್ಪಡಿಸಿ, ಇವರನ್ನು ಸಾರ್ವಜನಿಕ 
ಹಿತದೃಷ್ಠಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಆಡಳಿತಾಧಿಕಾರಿ, ಕಾವೇರಿ ನೀರಾವರಿ ನಿಗಮ 
ನಿಯಮಿತ, ಮೈಸೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1644 ಸಿ.ಆ.ಸು. ಇಲಾಖೆ (ಸೇವೆಗಳು-2) 


HIGH COURT OF KARNATAKA 
NOTIFICATION 
No: GOB (1) 19 (644)/2010, Bangalore, Dated 26" October, 2010 


The Presiding Officer of the Court of the lll Addl. Civil Judge and JMFC, Shimoga is concurrently appointed as the 
Presiding Officer of the Court of the Il Addl. Civil Judge and JMFC, Shimoga, during the leave period of Sri B.K. Ravikantha, Il 
Addl. Civil Judge and JMFC, Shimoga from 21-11-2010 to 12-12-2010 (bdi). 

BY ORDER OF THE HIGH COURT, 
P.R. 1645 P. KRISHNA BHAT, 
REGISTRAR (JUDICIAL) 


NOTIFICATION 
No: GOB (1) 3/2010, Bangalore, Dated 30™ October, 2010 


The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2, with effect from 08-11-2010 and until further orders:- 








Designation of the Presiding Name of the Courts to which concurrent appointment is made 
Officer 
1 2 





1 Pil. Civil Judge and || Addl. Civil Judge and JMFC, Ill Court, Hassan. 
R ¥ Civil Judge and JMFC., Alur. 
MFG ಯ ಹುಚು Civil Judge and JMFC., Sakaleshpura. 
2. | Addl. Civil Judge and | lll Addl. Civil Judge and JMFC., Hassan. 
JMFC., Il Court , Hassan. | Civil Judge and JMFC, Belur. 
3. Civil Judge and JMFC,, ನ 
Holenarasipura. Civil Judge and JMFC, Arakalagudu. 
4. Civil Judge and JMFC., 
Channarayapatna. 




















Addl. Civil Judge and JMFC., Channarayapatna. 














BY ORDER OF THE HIGH COURT, 
R.B. BUDIHAL, 
P.R. 1646 REGISTRAR GENERAL 


NOTIFICATION 
No: GOB (1) 3/2010, Bangalore, Dated 301" October, 2010 


The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2 with effect from 08-11-2010 and until further orders:- 








Designation of the Presiding Officer Name of the Courts to which concurrent appointment is 
made 
1 2 





1. Prl. Civil Judge and 
JMFC, Chintamani. 

2. Civil Judge and JMFC, 
Gowribidanuru. 

3. Civil Judge and JMFC, 
Shiddlaghatta. 


Addl. Civil Judge and JMFC, Chintamani. 





Addl. Civil Judge and JMFC, Gowribidanuru. 





Addl. Civil Judge and JMFC, Shiddlaghatta. 














BY ORDER OF THE HIGH COURT, 
P.R. 1647 R.B. BUDIHAL, 
REGISTRAR GENERAL 


೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ಭಾಗ-೨ 





NOTIFICATION 
No: GOB (1) 3/2010, Bangalore, Dated 30" October, 2010 
The Presiding Officers of the Courts mentioned at Column No. 1 below, are concurrently appointed as the Presiding 
Officers of the Courts mentioned at Column No. 2, with effect from08-11-2010 and until further orders:- 





Designation of the Presiding Officer Name of the Courts to which concurrent appointment is made 





1 2 





1. Addl. Civil Judge and 
JMFC Il Court, Chickmagalur 
2. Civil Judge and JMFC, 
Narasimharajapura. 
3. Senior Civil Judge and JMFC., 


Tarikere. 


|| Addl. Civil Judge and JMFC, Il Court, Chickmagalur 





Civil Judge and JMFC, Koppa. 





Civil Judge and JMFC, Tarikere. 














BY ORDER OF THE HIGH COURT, 
P.R. 1648 R.B. BUDIHAL, 
REGISTRAR GENERAL 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 52 ಎಟಿಎಸ್‌ 2010, ಬೆ೦ಗಳೂರು, ದಿನಾಂಕ: 8ನೇ ನವೆಂಬರ್‌, 2010 
ಶ್ರೀಮತಿ ಶಾಂತಲ ಕೆ.ಟಿ., ತಹಶೀಲ್ದಾರ್‌, ಭೂಸ್ವಾಧೀನ ಮತ್ತು ಟಿ.ಡಿ.ಆರ್‌, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿಯೋಜನೆ 
ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಇವರ ಸೇವೆಯನ್ನು ಹಿಂದಕ್ಕೆ ಪಡೆದು, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಿಯೋಜನೆ ಮೇಲೆ ಇವರನ್ನು ಪೌರಾಡಳಿತ ನಿರ್ದೇಶನಾಲಯ, ಬೆ೦ಗಳೂರು, ಇಲ್ಲಿ ಖಾಲಿ ಇರುವ ಯೋಜನಾ ಸಮನ್ವಯಾಧಿಕಾರಿ ಹುದ್ದೆಗೆ 
ನೇಮಿಸಲು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಎಸ್‌. ದೇಸಾಯಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಕಂದಾಯ ಇಲಾಖೆ 
ಪಿ.ಆರ್‌. 1649 (ಸೇವೆಗಳು ಮತ್ತು ವಿಪತ್ತು ನಿರ್ವಹಣೆ) 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 49 ಇಬಿಎಸ್‌ 2010, ಬೆಂಗಳೂರು, ದಿನಾಂಕ: 9ನೇ ನವೆಂಬರ್‌, 2010 
ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಗ್ರೂಪ್‌ "ಎ' ಅಧಿಕಾರಿಗಳನ್ನು 
ಸಾರ್ವಜನಿಕ ಆಡಳಿತದ ಹಿತದೃಷ್ಠಿಯಿಂದ ಅವರ ಹೆಸರಿನ ಮುಂದೆ ಸೂಚಿಸಿದ ಸ್ಥಳಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಲಾಗಿದೆ:- 


ವಿದ್ಯುತ್‌ ಪರಿವೀಕ್ಷಕರು 





ಕ್ರಮ | ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ 
ಸಂಖ್ಯೆ ಸ್ಥಳ ಶ್ರೀ/ಶ್ರೀಮತಿ 
1. | ಶ್ರೀ ಕೆ.ಎಸ್‌. ಆ೦ಜನಪ್ರ ವಿದ್ಯುತ್‌ ಪರಿವೀಕ್ಷಕರು, | ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ, ಬೆಂಗಳೂರು 

ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ, ಮ೦ಗಳೂರು ಪೂರ್ವ, ಬೆ೦ಗಳೂರು ಶ್ರೀ ಎಂ.ಎನ್‌. ರಾಜು ಇವರ ಸ್ಥಾನದಲ್ಲಿ 

2. | ಶ್ರೀ ಎಂ.ಎನ್‌. ರಾಜು, ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಣಾ ಇಲಾಖ, ಬೆಂಗಳೂರು ಕೇಂದ್ರ 
ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ, ಬೆ೦ಗಳೂರು ಕಛೇರಿ, ಬೆಂಗಳೂರು ಶ್ರೀ ಎ.ಬಿ. ಮುರುಗೇಶ್‌ ಇವರ ಸ್ಥಾನದಲ್ಲಿ 

ಪೂರ್ವ, ಬೆ೦ಗಳೂರು 
3. | ಶ್ರೀ ಎ.ಬಿ. ಮುರುಗೇಶ್‌, ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ, ಬೆಂಗಳೂರು 
ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ, ಬೆ೦ಗಳೂರು ಉತ್ತರ, ಬೆ೦ಗಳೂರು ಶ್ರೀ ಮುರುಗಪ್ಪ ಎಸ್‌. ಪುರದ್‌ ಇವರ ಸ್ಥಾನದಲ್ಲಿ 
ಕೇಂದ್ರ ಕಛೇರಿ, ಬೆ೦ಗಳೂರು 


ವರ್ಗಾಯಿಸಿ ನೇಮಿಸಲಾದ ಸ್ಥಳ 


























ಭಾಗ-೨ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ೬೬೩ 








4. | ಶ್ರೀ ಮುರುಗೇಶ್‌ ಎಸ್‌. ಪುರದ್‌, ವಿದುತ್‌ ಪರಿವೀಕ್ಷಕರು, ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆ, ಮಂಗಳೂರು ಶ್ರೀ 
ವಿದ್ಯುತ್‌ ಪರಿವೀಕ್ಷಕರು, ವಿದ್ಯುತ್‌, ಪರಿವೀಕ್ಷಣಾ | ಕೆ.ಎಸ್‌. ಆ೦ಜನಪ್ಪ ಇವರ ಸ್ಥಾನದಲ್ಲಿ 
ಇಲಾಖೆ, ಬೆ೦ಗಳೂರು ಉತ್ತರ, ಬೆ೦ಗಳೂರು 

















ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿ೦ದ 10 ದಿನಗಳ ಒಳಗಾಗಿ ವರ್ಗಾಯಿಸಿದ ಸ್ಥಳದಲ್ಲಿ ಕರ್ತವ್ಯಕ್ಕೆ ತಪ್ಪದೇ ಹಾಜರಾಗತಕ್ಕದ್ದು. 


ಕ್ರಮಸಂಖ್ಯೆ 1ರಲ್ಲಿನ ವರ್ಗಾವಣೆಯು ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ಸದರಿ ಅಧಿಕಾರಿಯು ವರ್ಗಾವಣೆ ಭತ್ಯೆಗೆ 
ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುಜಾತಮ್ಮ, 
ಪೀಠಾಧಿಕಾರಿ, 
ಪಿ.ಆರ್‌. 1650 ಇಂಧನ ಇಲಾಖೆ 


HIGH COURT OF KARNATAKA 
NOTIFICATION 
No: GOB (I) 19 (451)/2010, Bangalore, Dated 10" November, 2010 
In continuation of this office Notification No. GOB (1) 19 (451)/2010, dated 04-10-2010, the Presiding Officer of the Court 
of the Il Addl. Senior Civil Judge, Dharwad is concurrently appointed as the Presiding Officer of the Court of the Ill Addl. Senior 


Civil Judge and CJM, Dharwad, during the Maternity Leave period of Smt. K. Kathyayini, Ill Addl. Senior Civil Judge and CJM, 
Dharwad, from 31-10-2010 to 14-03-2011 (bdi) or till she resumes her duties, (instead of 07-11-2010 to 22-03-2011 (bdi). 


BY ORDER OF THE HIGH COURT, 
P.R. 1651 P. KRISHNA BHAT, 
REGISTRAR (JUDICIAL) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 30 ವಾತೆಸಿ 2010, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2009 
ದಿನಾಂಕ:29-10-2010ರ ಅಧಿಸೂಚನೆ ಸಂಖ್ಯೆ ಆಇ 30 ವಾತೆಸಿ 2010 ರಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿ ಹುದ್ದೆಯಿಂದ ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರ ಹುದ್ದೆಗೆ ಮುಂಬಡ್ತಿ ಪಡೆದ ಈ ಕೆಳಕಂಡ ಅಧಿಕಾರಿಗಳನ್ನು ನೇಮಿಸಿದ ಹುದ್ದೆಗಳನ್ನು ಮಾರ್ಪಡಿಸಿ, ಅವರ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


























ಸ ಹೆಸರು ಮತ್ತು ಪ್ರಸ್ತುತ ಕಾರ್ಯ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರಾಗಿ ನಿಯೋಜಿಸಲಾದ 
ಸ ನಿರ್ವಹಿಸುತ್ತಿರುವ ಸ್ಥಳ ಹುದ್ದೆ ಮತ್ತು ಸ್ಥಳ 
1 ಶ್ರೀ ಅಂಬಣ್ಣ ಟಿ.ಅಂಬಲಗಿ, ಸ 
ವಾಣಿಜ ತೆರೆಗೆ ಅಧಿಕಾರಿ (ತನಿಖಾ ಠಾಣೆ), ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ), ಗುಲ್ಬರ್ಗಾ. 
ಅಳಂದ” ರಸ್ತೆ ಗುಲ್ಬರ್ಗಾ. 
2 ಶ್ರೀ ಬಿ.ಎಸ್‌.ಪಾಟೀಲ್‌, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಅಡ್ಡ ಪರಿಶೀಲನೆ), 
ವಾಣಿಜ್ನ ತೆರಿಗೆ ಅಧಿಕಾರಿ ವಾ.ತೆ.ಜಂ.ಆ.(ಜಾರಿ) ರವರ ಕಛೇರೆ. ಗುಲ್ಬರ್ಗ್‌. 
(ಜಾರಿ), ಚಿಕ್ಕೋಡಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 
ಪಿ.ಆರ್‌. 1652 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 


ಅಧಿಸೂಚನೆ 
ವಾಸಂಖ್ಯೆ: ಆಇ 30 ವಾತೆಸಿ 2010(1), ಬೆ೦ಗಳೂರು, ದಿನಾಂಕ: 29ನೇ ಅಕ್ಟೋಬರ್‌, 2010 


ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ-1)., ಬೆಳಗಾಂ ಈ ಹುದ್ದೆಯಲ್ಲಿರುವ ಶ್ರೀ ರಾಜಶೇಖರ್‌ 
ರವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಮೌ.ವ.ತೆ-410). ಬೈಲಹೊಂಗಲ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 
ಪಿ.ಆರ್‌. 1653 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 


೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೬, ೨೦೧೦ ಭಾಗ-೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಂ 98 ಎಲ್‌ಎಸ್‌ಐ 2010, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2010 


ಸರ್ಕಾರದ ಆದೇಶ ಸಂಖ್ಯೆಕಾಇ 8 ಎಲ್‌ಎಸ್‌ಐ 2008, ದಿನಾಂಕ: 05-12-2008ರಲ್ಲಿ ಡಾ:ಪಿ.ಬಾಲಾಜಿ, ವಿಮಾ ವೈಧ್ಯಾಧಿಕಾರಿ. 
ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆ ಇವರಿಗೆ ದಿನಾಂಕ:07-12-2007 ರಿಂದ ಅನ್ವಯವಾಗುವಂತೆ ಮೊದಲ 
ಕಾಲಬದ್ಧ ವೇತನ ಬಡ್ತಿಯನ್ನು ಮಂಜೂರು ಮಾಡಲಾಗಿತ್ತು. ಸದರಿ ವೈದ್ಯರು ಈ ಹಿಂದೆ ಆಕುಕ. ಇಲಾಖೆಯ ವೈದ್ಯಾಧಿಕಾರಿಯಾಗಿದ್ದ 
ಸಂದರ್ಭದಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ HFW 444 HSH 88,ದಿನಾ೦ಕ:09-08-1988ರಲ್ಲಿ ಪ್ರಥಮ ಕಾಲಬದ್ಧ ವೇತನ ಬಡ್ತಿ ಪಡೆದಿರುವ 
ಕಾರಣ ಮತ್ತೊಮ್ಮೆ ಮೊದಲ ಕಾಲಬದ್ಧ ವೇತನ ಬಡ್ತಿ ನೀಡಿರುವುದು ನಿಯಮಕ್ಕೆ ವಿರುದ್ದವಾಗಿದೆಯೆಂದೂ ಆದ್ದರಿಂದ ಸದರಿ ದಿನಾಂಕಕ್ಕೆ 2ನೇ 
ಕಾಲಬದ್ಧ ವೇತನ ಬಡ್ತಿ ನೀಡುವಂತೆ ಮಹಾಲೇಖಪಾಲರು, ಕರ್ನಾಟಕ, ಬೆ೦ಗಳೂರು ರವರು ತಿಳಿಸಿರುತ್ತಾರೆ. ಆದರೆ ಸದರಿ ವೈದ್ಯರ ಸೇವೆಯನ್ನು 
ಕಾರಾವಿ ನಿಗಮದ ಮಾದರಿ ಆಸ್ಪತ್ರೆ, ರಾಜಾಜಿನಗರ, ಬೆಂಗಳೂರು ಇಲ್ಲಿಗೆ ವಿಲೀನಗೊಳಿಸಿ ಸರ್ಕಾರದ ಆದೇಶ ಸಂಖ್ಯೆಕಾಇ 395 ಎಲ್‌ಎಸ್‌ಐ 
2006, ದಿನಾ೦ಕ:03-09-2009 ರಂದು ಆದೇಶ ಹೊರಡಿಸಿರುವ ಪ್ರಯುಕ್ತ ಹಾಗೂ ಈ ವಿಲೀನತೆಯು 01-01-2006 ರಿಂದ ಜಾರಿಗೆ ಬರುವುದಾಗಿ 
ಕಾ.ರಾ.ವಿ. ನಿಗಮವು ತಿಳಿಸಿರುವುದರಿಂದ ಇವರಿಗೆ ದಿನಾಂಕ:07-12-2007 ರಿಂದ ಅನ್ವಯವಾಗುವಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆಕಾಇ 8 
ಎಲ್‌ಎಸ್‌ಐ 2008. ದಿನಾಂಕ:05-12-2008ರ ಅಧಿಸೂಚನೆಯಲ್ಲಿ ನೀಡಲಾಗಿರುವ ಕಾಲಬದ್ಧ ವೇತನ ಬಡ್ತಿಯನ್ನು ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ, 
ಪಿ.ಆರ್‌. 1654 ಕಾರ್ಮಿಕ ಇಲಾಖೆ. (ಕಾರಾವಿ ಯೋ (ವೈ) ಸೇವೆಗಳು) 


PERSONNEL AND ADMINISTRATIVE REFORMS SECRETARIAT 
CORRIGENDUM 
No: DPAR 604 SAS 2009(P), Bangalore, Dated 12th November, 2010 


In the Government Notification of even number dated 10" November, 2010, the words “Member-Secretary” occurring 
in second line of para 2, shall be read as “Secretary”. 


By Order and in the name of the Governor of Karnataka, 


K.G. ANANTHA, 
Under Secretary to Government, 
P.R.1655 DP & AR (Services-l) 
ಶಿಕ್ಷ ಣ ಸಚಿವಾಲಯ 
ತಿದ್ದುಪಡಿ 


ಸಂಖ್ಯೆ: ಇಡಿ360 ಇಎಸ್‌ಡಬ್ಲೂ 2009, ಬೆ೦ಗಳೂರು, ದಿನಾಂಕ: 12ನೇ ನವೆಂಬರ್‌, 2010 
ದಿನಾಂಕ:30-03-2002ರ ಅಧಿಸೂಚನೆ ಸಂಖ್ಯೆ; ಇಡಿ 145 ಡಿ.ಜಿ.ಓ. 2001 (1) ರ ಮೊದಲನೇ ಸಾಲಿನಲ್ಲಿರುವ “ತಕ್ಷಣದಿಂದ ಜಾರಿಗೆ 
ಬರುವಂತೆ” ಎಂದು ನಮೂದಾಗಿರುವುದನ್ನು ಸದರಿ ಅಧಿಸೂಚನೆಯ ಕ್ರಮ ಸಂಖ್ಯೆ 11 ರಲ್ಲಿನ ಸಿಕೆ ಬೋರಯ್ಯ ಮತ್ತು ಕ್ರಮ ಸಂಖ್ಯೆ 12 ರಲ್ಲಿನ 
ಶ್ರೀ ಎಸ್‌.ಎ. ಲೋಕೇಶ್‌ ಇವರುಗಳಿಗೆ ಸಂಬಂಧಿಸಿದಂತೆ ಮಾತ್ರ “ ದಿನಾಂಕ : 18-12-2002 ರಿಂದ ಜಾರಿಗೆ ಬರುವಂತೆ” ಎಂದು ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು. 





ಎಂ.ಎನ್‌. ಸೋಮಶೇಖರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1656 ಶಿಕ್ಷಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 202 ಸೇಲೋಯು 2010, ಬೆಂಗಳೂರು, ದಿನಾಂಕ: 19ನೇ ನವೆಂಬರ್‌, 2010 
ಶ್ರೀ ಎನ್‌. ಚಿಕ್ಕಬ್ಯಾಟಗಯ್ಯ, ಮ್ಯಾನೇಜರ್‌ ಮತ್ತು ಶ್ರೀ ಜಿ.ಆರ್‌. ರವೀಂದ್ರನಾಥ್‌, ಮ್ಯಾನೇಜರ್‌, ಕರ್ನಾಟಕ ಲೋಕಾಯುಕ್ತ ಕಛೇರಿ, 
ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ. 14,050-350-14400-400-16800-450-19500-525-22650-600-25,050 ರಲ್ಲಿನ ಸಹಾಯಕ 
ನಿಬಂಧಕ (ಆಡಳಿತ) ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ಲೋಕಾಯುಕ್ತ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಎರಡು ಸಹಾಯಕ ನಿಬಂಧಕ (ಆಡಳಿತ) ಹುದ್ದೆಗಳಿಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪ. ಮಾರ್ಕಂಡೇಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1657 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳ 


